ಆರ್‌. ರಾಜಣ್ಣ 


ಕೆಳದಿ ನಾಯಕರ ಕಾಲದ 


ಗ್ರಾಮಜೀವನ - ಒಂದು ವಿವೇಚನೆ 


ಕೆಳದಿ ರಾಜ್ಯದ ಗ್ರಾಮಗಳು ಅಂದಿನ ಅರ್ಥ 
ವ್ಯವಸ್ಥೆಯು ಬೆನ್ನೆಲಬಾಗಿದ್ದವು. ಆದುದರಿಂದಲೇ ಈ 
ವಂಶದ ಅರಸರು ಗ್ರಾಮಜೀವನದ ಬಗೆಗೆ ಹೆಚ್ಚಿನ 
ಆಸಕ್ತಿಯನ್ನು ವಹಿಸಿದರು. ಕೃಷಿ, ಗ್ರಾಮಗಳ ಆರ್ಥಿಕ 
ಜೀವನವನ್ನು ರೂ ಪಿಸುವುದರಲ್ಲಿ ಪ್ರಮುಖ ಪಾತ್ರ 
ವಹಿಸಿತು. ಆದುದರಿಂದಲೇ ಶಿವಪ್ಪನಾಯಕ 
ಮುಂತಾದ ಅರಸರು . ಕೃಷಿಯ ಅಭಿವೃದ್ದಿಗೆ "ಅತ್ಮ ೦ತ 


ಹೆಚ್ಚಿನ ಗಮನವನ್ನು ಕೊಟ್ಟಿದ್ದರು. ಳದ ನೃಪವಿ 


ಜಯೆ' ದಲ್ಲಿ' ಇದಕ್ಕೆ ಸಾಕಷ್ಟು ಪುರಾವೆ. ದೊರಕು 
ತ್ತದೆ, ಇವರ ಕಾಲದ ದಾನಶಾಸನಗಳು ಅಂದಿನ 
ಗ್ರಾಮಜೀವನವನ್ನು ಪುನರ್‌ರಚಿಸಲು ಸಹಾಯಕವಾ 
ಗುತ್ತವೆ. ಇಂತಹ ದಾನಶಾಸನಗಳನ್ನು ಆಧರಿಸಿ 
ಪ್ರಸ್ತುತ ಪ್ರಬಂಧವನ್ನು ಸಿದ್ಧಪಡಿಸಲಾಗಿದೆ. ಈ 
ಪ್ರಬಂಧದಲ್ಲಿ ಸಂಕ್ಷಿಪ್ತವಾಗಿ ಗ್ರಾಮಜೀವನಕ್ಕೆ ಸಂಬಂಧಿ 
ಸಿದ ಒಂದೆರಡು ವಿಷಯಗಳನ್ನು ಪ್ರಸ್ಥಾಪಿಸ 
ಲಾಗುವುದು. 


ಗ್ರಾಮಜೀವನದಲ್ಲಿ ಧಾರ್ಮಿಕ ಪ್ರಭಾವ ಅತ್ಯಂತ 
ಪ್ರಬಲವಾಗಿತ್ತು ಎಂಬುದು ಈ ಕಾಲದ ಶಾಸನಗಳಿಂದ 
ಪೃವಾಗಿದೆ. ಗ್ರಾಮಗಳಲ್ಲಿ ಪ್ರಧಾನವಾಗಿ ಎರಡು 


ಯದ ಗ್ರಾಮಗಳು. ಅಗ್ರಹಾರಗಳಲ್ಲಿ ಬ್ರಾಹ್ಮಣರೇ 
ಚ್ಹಾಗಿ ವಾಸಿಸುತ್ತಿದ್ದರು. ಅವರುಗಳು. ಯಾವ "ತೆರಿಗೆ 
ಯನ್ನೂ _ ಸರ್ಕಾರಕ್ಕೆ ನೀಡುತ್ತಿರಲಿಲ್ಲ. ಸದಾಶಿವಪುರ 
ಅಗ್ರಹಾರ", ಕೆಂಚನಹಳ್ಳಿ ಅಗ್ರಹಾರ, ವಿಶ್ವನಾಥಪುರ 
ಅಗ್ರಹಾರ, ವೆಂಕಟಪುರ ಅಗ್ರಹಾರ, ಭದ್ರರಾಜಪುರ 
ಅಗ್ರಹಾರಕ್ಕೆ ಮೂಡುಗಲ್ಲುನರಸಿಪುರ ಅಗ್ರಹಾರ, 
ಲಕ್ಷಿಗೋವಿಂದಪುರ ಅಗ್ರಹಾರ್‌ ಮತ್ತು ಚಂದ್ರಶೇಖರ್‌ 
ಅಗ್ರಹಾರಗಳನ್ನು ಹೆಸರಿಸಬಹುದು. ಅಗ್ರಹಾರಗಳು 
ಧಾರ್ಮಿಕ ಹಾಗೂ ವಿವಿಧ ಶಾಸ್ತ್ರ ಗಳ ಕೇಂದ್ರಗಳಾಗಿ 
ದ್ದವು. ಬ್ರಾಹ್ಮಣರಲ್ಲದೆ ಅಗ್ರಹಾರಗಳಲ್ಲಿ ಗೇಣಿದಾರರು 
ಮತ್ತು ವಿವಿಧ ರೀತಿಯ ಕಸಬುದಾರರು ನೆಲಸಿದ್ದರು. 
ಆದರೆ ಭೂ ಒಡೆತನವೆಲ್ಲ ಬ್ರಾಹ್ಮಣರ ಕೈವಶ 
ದಲ್ಲಿದ್ದಿತು. 


ಇತಿಹಾಸ ದರ್ಶನ 


ಕೆಲವು ಅಗ್ರಹಾರಗಳಲ್ಲಿ ಛತ್ರಗಳು ಇರುತ್ತಿದ್ದವು. 
ಉದಾಹರಣೆಗೆ ತಾಗರ್ತಿ ಅಗ್ರಹಾರದಲ್ಲಿ ಚಿಕದಾನಯ 
ಎಂಬುವರು ಪ್ರತಿದಿನ ಮೂವರು ಬ್ರಾಹ್ಮ! ಣರಿಗೆ 
ಊಟದ ಬಗ್ಗೆ “ಇಲ್ಲಿನ ಛತ್ರಕ್ಕೆ ಸದಾಶಿವರಾಯರು 
ಆಳುತ್ತಿದ್ದ ಕಾಲದಲ್ಲಿ ನೀಡಿದ್ದ ಭೂದಾನವನ್ನು ಒಂದು 
ಶಾಸನದಲ್ಲಿ ಸೂಚಿಸಲಾಗಿದೆ. 


ಕಂದಾಯದ ಗ್ರಾಮಗಳಲ್ಲಿ ಎಲ್ಲ ವರ್ಗದ ಜನರು 


ಇರುತ್ತಿದ್ದರು. ಅವರಲ್ಲಿ ಜ್ಯೋತಿಷಿ, ಮತ್ತು ಅರ್ಚಕರು 


ಪ್ರಮುಖರಾಗಿದ್ದರು. ಇವರಿಗೆ ಹಳ್ಳಿಗಳಿಂದ ಬರುವ 
ವರಮಾನಗಳನ್ನು ಕೆಳದಿ ಅರಸು" ಇ ಯಾಃ 

ಗ್ರಾ ೨ಿಮಜೀವನದಲ್ಲಿ ದೇವಾಲಯಗಳು ಪ್ರಮುಖ 
ಕೇಂದ್ರಗಳಾಗಿದ್ದವು. ದೇವರ ದೀಪಾರಾಧನೆ? ಅಭಿ 
ಪೇಕ, ಪೂಜೆ, ನೈವೇದ್ಯ ಮತ್ತು ನಂದಾದೀಪ' 
ಮುಂತಾದ ಸೇವೆಗಳು ಗ್ರಾಮದೇವಾಲಯಗಳಲ್ಲಿ ನಡೆ 
ಯುತ್ತಿದ್ದವು. ಗ್ರಾಮಾಂತರ ಪ್ರದೇಶಗಳಲ್ಲಿದ್ದ ಕೆಲವು 


ದೇವಸ್ಥಾನಗಳ ಹೆಸರು ಇಂತಿವೆ. 
ದೇವಸ್ಥಾನದ ಹೆಸರು ಗ್ರಾಮ 

ಮಲ್ಲಿಕಾರ್ಜುನ - 
ದೇವಸ್ಥಾನ" —"  ತೊಗರ್ಸಿ 
ರಾಮೇಶ್ರರ 
ದೇವಸ್ಥಾನ'5 -  ಕುರುವದಗದ್ದೆ 
ಸು ಭ್ರ 
ದೇವಸಾನ್ಹ' -  ಬಳಗೊಡು ಅಗ್ರಹಾರ 
ಸುಬ್ರಹ್ಮಣ್ಮ'? — ಕುಕ್ಕೆ 
ಶಂಭುಲಿಂಗ! -  ಉಡುಕುಂದ 

ಕ ಸೋಮನಾಥ! -  ಮಣಿಗಾರಕೇರಿ 
ಸೋಮನಾಥ? - ಮಳಗಿ 
ವಿಷ್ಣು ಮತ್ತು 
ಕ - ಸದಾಶಿವಪುರ ಅಗ್ರಹಾರ 
ಮೂಕಾಂಬಿಕೆ ಕೊಲ್ಲೂರು 


೧೧೧ 


ರಾಮೇಶ್ವ ಠ್‌ -  ವರದಾಮೂಲ 

wv Sy 

ಈಶ್ವರ -  ಚೆಟ್ಟನಪಳ್ಳಿ 

ಜೈನ್‌ -  ಸಿಲುಗಾರ 

ವೆಂಕಟೇಶ್ವರಸ್ವಾಮ್‌ -  ಪುಟ್ಟಗುಪ್ಪೆ 

ಮಡುಲಿಂಗಸ್ವಾಮೌ' - ಬಂಕಸಾಣ 
ಇವಲ್ಲದೆ ಶೃಂಗೇರಿಯಲ್ಲಿದ್ದ ಚಂದ್ರಮೌಳೇಶ್ವರ, 

ವೇಣುಗೋಪಾಲ, ಮಲ್ಲಿಕಾರ್ಜುನಸ್ವಾಮಿ ಮತ್ತು 


ಶಾರದಾಂಬೆ ದೇವಸ್ಥಾನಗಳಿಗೆ ಕೆಳದಿ ನಾಯಕರು 
ದಾನದತ್ತಿ ಬಿಟ್ಟಿರುವ ವಿಷಯ ಶೃಂಗೇರಿ ಶಾಸನಗಳಿಂದ 
ತಿಳಿದುಬರುತ್ತದೆ. 


ಕೆಳದಿ ರಾಜ್ಯದ ಪ್ರಮುಖವಾದ ಗ್ರಾಮಗಳಲ್ಲೆಲ್ಲ 
ಪುಗಪತಿಷಾಹತ ನಿರಕ್ರಮರ ಮಠ ಮತ್ತು ದೇವರಿನ 
ಹೆಸರಿನ ಮಠಗಳು "ಇರುತ್ತಿದ್ದವು. ಇಂತಹ ಮಠಗಳು 
ತಿ ೀಯ ವಿದ್ಯಾಪ್ರಸಾರದ ಜೊತೆಗೆ ದಾಸೋಹ 


ಕಾರ್ಯಗಳನ್ನು ಸೆರವೇಂಸುತ್ತಿದ್ದವು ವೀರಶೈವ ಮಠ 
ಗಳು ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದವು. ಈ ಕಾಲದ ಕೆಲವು 
ಮಠಗಳನ್ನು ' ಇಲ್ಲಿ ಚಾ ಜಟ 
ಮಠ ಗ್ರಾಮ 

ವಿರೂಪಾಕ್ಷ ದೇವರಮಠೌ ಶಂಕರನಾರಾಯಣ 
ಮಹಾಮಹತ್ತಿನಮಠ್‌ರ ಆನಂದಪುರ 
ಸೋಮನಾಥದೇವರಮಠ್‌' ಮೂಡುಕೇರಿ 
ಮಹತ್ತಿನಮಠ್‌ ಎ. ಚಟ್ಟನಹಳ್ಳಿ 
ವಿರಕ್ತಮಠ - ಚಿನ್ನಿಕಟ್ಟಿ 
ಮಠ್‌ - ಸಿದ್ದಾಪುರ 
ಚನ್ನಬಸವೇಶ್ವರಮಠರ” ಉಡಗಣಿ 
ಕಲ್ಲಿನಮಶ್‌್‌ — ಆನವಟ್ಟಿ ಗ್ರಾಮ 
ಗದ್ದಿಗೆಮಠ್‌' - ಚಟ್ಟನಹಳ್ಳಿ 

ಹೀಗೆ ದೇವಾಲಯಗಳು ಮತ್ತು. ಮಠಗಳು 

ಮಜೀವನವನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿ 
ಸುವ ಸಂಸ್ಥೆಗಳಾಗಿದ್ದವು. ಒಂದೇ ಗ್ರಾಮದಲ್ಲಿ ವಿವಿಧ 
ಧರ್ಮಗಳ ದೇವರುಗಳ ದೇವಾಲಯಗಳು ಇದ್ದವು. 


ಇದು ಅಂದಿನ ಪರಿಸರದಲ್ಲಿ ಇದ್ದ ಧಾರ್ಮಿಕ ಸಾಮ 
ರಸ್ಯವನ್ನು ತೋರಿಸುತ್ತದೆ. ಕೆಳದಿ” ಅರಸರ ಕಾಲದಲ್ಲಿ 
ಗ್ರಾಮಜೀವನವು ಧರ್ಮ ಗಳ ವೈಮನಸಿ ಸ್ಲಿನಿಂದ ಕಲುಷಿ 
ತವಾಗಿರಲಿಲ್ಲ. ಕೆಳದಿ ನಾಯಕರು ಸಹ ಎಲ್ಲ ದೇವ 


೧೧೨ 


` ಭೂಮಿಯ ಯನ್ನು ನೀಡುತ್ತಿದ್ದರು. ಇಂತಹ 


ರುಗಳ ಆಲಯಕೆ ಪಕ್ಷಪ ಪಾತವಿಲ್ಲದೆ ದಾನದತ್ತಿಗಳನ್ನು 


ನೀಡಿ ಧಾರ್ಮಿಕ ಸಮಾನತೆಯನ್ನು ಗ್ರಾಮಗಳಲ್ಲಿ ಎತ್ತಿ 
ಹಿಡಿದಿದ್ದರು. 

೧ 

ಮಠಗಳಿಗೆ ಭೂದಾನವನ್ನು ನೀಡುವಾಗ 


ಕೆಳದಿಯ ಅರಸರು ಕೆಲವು ಕ್ರಮಗಳನ್ನು ಅನುಸರಿಸು 
ತ್ತಿದ್ದರು. ಮಠವಿರುವ ಗ್ರಾಮದಲ್ಲೇ 'ಅನೇಕ ವೇಳೆ 
ಭೂದಾನಗಃ ಳನ್ನು ನೀಡಿದರೂ ಸಹ, ಒಂದು ಗ್ರಾಮದ 
ಮಠಕ್ಕೆ, ದೂರವಿರುವ ಮತ್ತೊಂದು ಗ್ರಾಮದ 
ಪರಿಸ್ಥಿತಿಯಲ್ಲಿ 
ಮಠದ ಅಧಿಕಾರಿವರ್ಗದವರು ತಮ್ಮ ಪಾಲಿನೆ ಆದಾ 
ಯವನ್ನು ವಸೂಲಿಮಾಡಲು ಭೂದಾನವಿದ್ದ ಗ್ರಾಮಕ್ಕೆ 
ಹೋಗಬೇಕಾಗಿದ್ದುದ್ದು ಅನಿವಾರ್ಯವಾಗಿತ್ತು. 
ಅಂತೆಯೇ ಅಗ್ರಹಾರದ ಭೂಮಿಗಳು ಬೇರೆ ಬೇರೆ 
ಇಂತಹ ಕ್ರಮದಿಂದ 
ಹ ನಡುವೆ ಪರಸ್ಪರ ಸಂಪರ್ಕ 


ಕ್‌ೆ 


) 
| 
2 
ಗ 
ಗಿ, 


HM 

) 

| 
ಓಟ 
ತ [ 
ು 

| 
Hx 


@ 
0 ¢ 
Gl 

4 
ತ 1 
(7) 
kl 
4 
2೬ 


AC 


ನ ದ 

ಗ್ರಾಮದ ಇಮಿಯನ್ನು ಉಂಬಳಿಯಾಗಿ 
ಉದಾಹರಣೆಗೆ, 
ಇಂದರೆ ಕೊಡುತ್ತಿದ್ದ ಮಂಚಿಬ್ರಹ್ಮ ಎಂಬ 
ವ್ಯಕ್ತಿಯ ತ ತಲೆಯನ್ನು ಕಡಿದುಹಾಕಿದ ಕೋಡಿಹಳ್ಳಿ ಬಸ 
ವನಿಗೆ ಶಿವಲಿಂಗಪ್ಪನ ಕೋರಿಕೆಯ ಮೇಲೆ "ಕೊಟ್ಟ 
ಉಂಬಳಿಯನ್ನು ಅಂದರೆ ಮಂಡಶಿವಪುರ ಸೀಮೆಯ 
ಕೋಡಿಹಳಿ ಗ್ರಾಮದ ಕೆಲವು ಭೂಮಿಗೆ ಸೀಮೆಕೇ 

ನೆಡೆಸಿ ಆ 'ದಾನವನ್ನು ಸೇನಬೋದ ಕಡತದಲ್ಲಿ 


ke 


hn 


. ನಮೂದಿಸಿದನಂತರ ಬಸವನಿಗೆ ಮುಮ್ಮಡಿ ಸೋಮ 


ಶೇಖರ ನಾಯಕನ್ನು ಕೊಟ್ಟನೆಂದು **ಕಾರಿಪುರದ 
ಶಾಸನವು ತಿಳಿಸುತ್ತದೆ 
ಗ್ರಾಮದಲ್ಲಿದ್ದ ಮಠಗಳಿಗೆ ಎತ್ತಿಸಮಾನ್ಯವನ್ನು 


ನೀಡುತ್ತಿದ್ದರು. ಉದಾಹರಣೆಗೆ ಮೂಡಗೂಪ್ಪ "ಎಂಬ 
ಗ್ರಾಮದಲ್ಲಿ ಶಾಂತವೀರಪ್ಪನು ಕಟ್ಟಿಸಿದ “ಮಹತ್ತಿನ 
ಮಠಕೆ ಬಸವಪ್ಪನಾಯಕ್ಷ ್ರಶ1711ರಲ್ಲಿ 25 ಎತ್ತಿ 
ನಮಾನ್ಯ ವನ್ನು ಬಿಟ್ಟನು ಅಂತೆಯೇ ಇದೇ ಬಸವ 
ಪ್ಪನಾಯಕನು ಶ.1708ರಲ್ಲಿ ಶೀರ್ಥರಾಜಪುರ 
ಗ್ರಾಮದಲ್ಲಿ ತ್‌ ಕಟ್ಟಿಸಿದ ಮಹತ್ತಿನಮಠದ 
ಧರ್ಮಕ್ಕೆ ಧರ್ಮಕಾರ್ಯಗಳಿಗಾಗಿ ಮಾನ್ಯವ ವನ್ನು ಬಿಡ 


ಇತಿಹಾಸ ದರ್ಶನ 


ನ 


ಬೇಕೆಂದು ಮರಿಯಪ್ಪನು ಕೇಳಿಕೊಂಡಿದ್ದರಿಂದ ಬಸವಪ್ಪ 
ನಾಯಕನು ಹತ್ತು ಎತ್ತಿನ ಮಾನ್ಯವನ್ನು ಮಠಕ್ಕೆ ಬಿಟ್ಟನು. 


ಹೀಗೆ ಕ್ಸ ಹಿಪ್ರಧಾನವಾಗಿದ್ದ ಕೆಳದಿಯ ಕಾಲದ 
ಗ್ರಾಮಗಳಲ್ಲಿ “ಧರ್ಮದ ಪ್ರಭಾವ ದಟ್ಟವಾಗಿದ್ದುದು 
ಕಂಡುಬರುತ್ತದೆ. ಧಾರ್ಮಿಕ ನಂಬಿಕೆಗಳನ್ನು ಎತ್ತಿಹಿಡಿ 
ಯುವುದರ ಮೂಲಕ ಇನಿ ನಿಯ ಯಂತ್ರಿಸುತ್ತಿದ್ದರು. 


_ ಕಾರ್ಮಿಕರು ಮತ್ತು ಊಳಿಗದವರು ಇಂತಹ ಧಾರ್ಮಿಕ 


ಸಂಸ್ಥೆಗಳ ಒಡೆಯರ ಮೂಲಕ ಆಳರಸರಿಗೆ ವಿಧೇಯರಾಗಿ 
ನಡೆದುಕೊಳ್ಳು ತ್ತಿದ್ದರು ಎಂದು ಹೇಳ ಬಹುದು. ಗ್ರಾಮಗ 
ಳಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಗ್ರಾಮಸ್ಥರೇ ಮುಂದಾಗಿ 
ಬಲಿಹಾಕುತ್ತಿದ್ದರು. ಅಂತಹ ಸಂದರ್ಭಗಳಲ್ಲಿ ಕೆಳದಿಯ 
ಅರಸರು ಧೈರ್ಯ, ಮತ್ತು ಸಾಹಸವನ್ನು ವ್ಯಕ್ತಪಡಿಸಿದ 
ಜನರಿಗೆ ಅವರ ಗ್ರಾಮಗಳ ಲ್ಲ ಉಂಬಳಿಯನ್ನು "ನೀಡು ಡುವು 


ಇ ಇದಣಹಿಗ್‌ಲೆನ್‌ ಸ್ತ ತ ಕ್ಯಾ 
ಜಟಾ ಬ ಸೂಟ ಪೋಷಿಸಿದ್ದರಿಂದ ಸು ದರ ಮೂಲಕ ಪ್ರೋತ್ಸಾಹಿಸುತ್ತ ದ್ದರು. ಅಂದಿನ ಗ್ರಾಮ 
ಸು ಯ ANS ಗಿ 
ಧಮಃ ಡು ತಾ ಸು ನಾಯಕರಿಗೆ ಜೀವನದಲ್ಲಿ ಇದ್ದ ಸ್ವಾವಲಂಬನೆ ಯನ್ನು ನದು 
ಇರಕುತಿತು ಮಗಳಲ್ಲಿ ವಾಸಿಸುತಿ ತ K ಭ್ರ ಆ ತ್ಯ 
ದೊರಕುತ್ತಿತ್ತು. ಗ್ರಾಮಗಳಲ್ಲ ಹಾಸಿಸ ಸುತ್ತಿದ್ದ ರೈತರು, ತೋರಿಸುತ್ತದೆ. 
ಅಡಿಟಿಪ್ಪಣಿಗಳು 


i 


. "ಕೆಳದಿ ನೃಪವಿಜಯ", ಲಿಂಗಣ್ಣಕವಿ, 

ಮೈ.ವಿ.ಎ. 1973 

ಖಕ." Ml, ತೀರ್ಥಹಳ್ಳಿ, 5 

ದೇ, Vill, ಸೊರಬ, 55 

೬೬. 1916, ಸಂಖ್ಯೆ 111 
«MUL, ತೀರ್ಥಹಳ್ಳಿ, 178 

ಬ ನಷೆ ಎಸ್‌.ಐ.ಇ.* 170-71; ಸಂಖ್ಯೆ 26 

ಮತ್ತು "ಎ.ಕ', |1|, 

106,110,117,136,137 ಮತ್ತು 208 

7. "ಎ.ಕ Ml ತೀರ್ಥಹಳ್ಳಿ, 189 

8. ಅದೇ, ತೀರ್ಥಹಳ್ಳಿ, 6 

9. “ಎಂ.ಎ.ಆರ್‌* 1937, ಸಂಖ್ಯೆ 30 

10. "ಏಪಿ.ಕ." Vl, ಶಿಕಾರಿಪುರ, 55 

11. “ಎಂ.ಎ.ಆರ್‌:1928, ಸಂಖ್ಯೆ 65 


sp 


12. "ಎಂ.ಎ.ಆರ್‌. 1928, ಸಂಖ್ಯೆ 65, 
ಕ್ರಿ.ಶ.1509 ಕ 
13. ಎಕ. Ml, ಹೊನ್ನಾಳಿ, ಕ್ರಿ.ಶ.1557 


14. ಪಃ ಪ್ರ ಶಿಕಾರಿಪುರ, 255 

15, ಅಡೆ. ||, ಹೊನ್ನಾಳಿ, 9 

16. ಆದೇ 111, ತೀರ್ಥಹ ಹಳ್ಳಿ, 103 

17. "ಎ.ಆರ್‌.ಎಸ್‌.ಐ.ಣ.* "930, 1931, 
ಸಂಖ್ಯೆ 388 

18. “ಎ.ಕ್ಕ ಸ ನಗರ 1,3,4 

19. "ಎಸ್‌.ಐ.ಐ.* ಸ |, ಸಂಖ್ಯೆ 389 

20. ಆದೇ. Vl ಸಂಖ್ಯೆ 375 

21. “ಎಪಿ.ಕ.", ll, ತೀರ್ಥಹಳ್ಳಿ, 5 


ಇತಿಹಾಸ ದರ್ಶನ 


22. "ಎಂ.ಎ.ಆರ್‌ 1944, ಸಂಖ್ಯೆ 52; 
ಆದೇ, ಸಂಖ್ಯೆ 48 

23. ಅದೇ, 1938, ಸಂಖ್ಯೆ 86 

24. “ಎa Ml, i 123 

25. ಆದೇ, ತೀರ್ಥಹಳ್ಳಿ, 126 

26. 133, ಸಂಖ್ಯೆ 28 

27. “ಎ. » Vill, ಸೂರಬ 451 

28. ಹ NV ಶೃಂಗೇರಿ, 5,11,13, 
"ಮೈ.ಪ ಪು.ವ." 1916 ಸಂಖ್ಯೆ 111, ಅದೇ 
ಸಂಖ್ಯೆ 118; ಅದೇ 1916 ಸಂಖ್ಯ 115 

29. “ಎಸ್‌.ಐ.ಐ.* ಸಂಪುಟ 9, (ಭಾಗ. 11) 
ಬ 674 

30. “ಎಂ.ಎ.ಆರ್‌" 1923, ಸಂಖ್ಯೆ 108 

31. “ಎಸ್‌.ಐ.ಐ." ಸಂಪುಟ 7 ಸಂಖ್ಯೆ 321 


32. "ಎಂ.ಎ.ಆರ್‌." 1923, ಸಂಖ್ಯೆ 98 
33. “ಎಪಿಕ." Vil, ಹೊನ್ನಾಳಿ, 82 
34. `ಮೃ.ಪು.ವ." 1923, ಸಂಖ್ಯೆ 104 


35. ಆದೇ 1927, ಸಂಖ್ಯೆ 154 
36. "ಎ ಗ VIL, ಸೊರಬ 354 
37. ಅದೇ, Vl, ಹೊನ್ನಾಳಿ 74 
38. ಗ Vi, ಶಿಕಾರಿಪುರ 
39. ಅದೇ, ಗ, ತೀರ್ಥಹಳ್ಳಿ 7 
40. “ಎಂ.ಎ.ಆರ್‌.", 1943, ಕ 43 


ಕ್ರಿ.ಶ.1756 


